ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ರಾಯಚೂರು ಜಿಲ್ಲೆಯಲ್ಲಿ $Hರರ ಯೋಜನೆಯಡಿಯಲ್ಲಿ ತೆಗೆದುಕೊಂಡ ಕಾಮಗಾರಿಗಳ ಕುರಿತು 


ಶ್ರೀ ಎನ್‌.ಎಸ್‌. ಭೋಸರಾಜು (ವಿಧಾನಸಭೆಯಿಂದ ಚುನಾಯಿತರಾದವರು) - 


581 (834) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಯಚೂರಿನಿಂದ ಹಾದು ಹೋಗುವ ಓಲಊ-167 ಕೃಷ್ಣಾ ನದಿ ಮೇಲೆ ಸೇತುವೆ ನಿರ್ಮಾಣ ಮಾಡುವ 
ಕಾಮಗಾರಿಗೆ ಸರ್ಕಾರದಿಂದ ಮಂಜೂರಾತಿ ಆಗಿದೆಯೇ ; ಹಾಗಿದ್ದಲ್ಲಿ, ಕಾಮಗಾರಿ ಪ್ರಾರಂಭಿಸಲು ಸರ್ಕಾರ 


(a 


ತೆಗೆದುಕೊಂಡ ಕ್ರಮಗಳೇನು; ಈ ಕಾಮಗಾರಿಯ ಅಂದಾಜು ಮೊತ್ತ ಎಷ್ಟು ; 


(ಆ) ರಾಯಚೂರು ಜಿಲ್ಲೆಗೆ 2017-18 ರಿ೦ದ 2019-20ನೇ ಸಾಲಿನವರೆಗೂ sಊಆನ ಯೋಜನೆ ಅಡಿಯಲ್ಲಿ 
ತೆಗೆದುಕೊಂಡ ಕಾಮಗಾರಿಗಳು ಯಾವುವು; ಇದರ ಅಂದಾಜು ಮೊತ್ತ ಎಷ್ಟು; 


(ಇ) ಮಾನ್ವಿ ತಾಲ್ಲೂಕಿಗೆ 2017-18 ರಿಂದ 2018-19ರಲ್ಲಿ ಊನ? ಯೋಜನೆ ಅಡಿಯಲ್ಲಿ ತೆಗೆದುಕೊಂಡ 
ಕಾಮಗಾರಿಗಳ ವಿವರ ನೀಡುವುದು; ಇದರ ಅಂದಾಜು ಮೊತ್ತ ಎಷ್ಟು ? 


